ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 10 ನೇ ಮಾರ್ಚ್‌, 2020 


ಡಾ: ವೈ. ಎ. ನಾರಾಯಣಸ್ವಾಮಿ(ಶಿಕ್ಷಕರ ಕ್ಷೇತ್ರ):- 
518 (745) ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸ್ಫೋನ್‌ ಕ್ರಷರ್ಲಳ ಸಂಖ್ಯೆ ಎಷ್ಟು ; ಅವು ಯಾವುವು ; (ತಾಲ್ಲೂಕುವಾರು ಪಟ್ಟಿ 
ನೀಡುವುದು) 


(ಆ) ಇವುಗಳಲ್ಲಿ ಸರ್ಕಾರದಿಂದ ಪರವಾನಗಿ ಪಡೆದು ನಿಯಮಾನುಸಾರ ನಡೆಯುತ್ತಿರುವ ಸ್ಟೋನ್‌ ಕ್ರಷರ್ಗಳ ಸಂಖ್ಯೆ ಎಷ್ಟು ; 
ಹಾಗೂ ನಿಯಮಬಾಹಿರವಾಗಿ ನಡೆಯುತ್ತಿರುವ ಸ್ಟೋನ್‌ ಕ್ರಷರ್ಗಳ ಸಂಖ್ಯೆ ಎಷ್ಟು ; 
(ಇ) ನಿಯಮಾನುಸಾರ ನಡೆಯುತ್ತಿರುವ ಸ್ಫೋನ್‌ ಕ್ರಷರಳಿಂದ ಕಳೆದ 5 ವರ್ಷಗಳಿಂದ ವಾರ್ಷಿಕ ಆದಾಯ ಎಷ್ಟು ; (ಸ್ಟೋನ್‌ 


ಕ್ರಷರ್ಥಾರು ವಿವರಗಳನ್ನು ನೀಡುವುದು) 


(ಈ) ಸ್ಫೋನ್‌ ಕ್ರಷರ್ಗಳು ಸರ್ಕಾರಕ್ಕೆ ಬಾಕಿ ಉಳಿಸಿಕೊಂಡಿರುವ ಮೊತ್ತ/ರಾಜಧನ ಎಷ್ಟು ; (ಕ್ರಷರ್ವಾರು ವಿವರಗಳನ್ನು 
ನೀಡುವುದು) 


(ಉ) ಬಾಕಿ ಹಣವನ್ನು ವಸೂಲು ಮಾಡದೇ ಇರಲು ಕಾರಣಗಳು ಏನು; ಹಾಗೂ ಈ ಅವ್ಯವಹಾರದಲ್ಲಿ ಶಾಮೀಲಾಗಿರುವವರ 
ಮೇಲೆ ಕೈಗೊಂಡಿರುವ ಕ್ರಮವೇನು ? 


